ಕರ್ನಾಟಕ ವಿಧಾನ ಪರಿಷತ್ತು 


1೪ ಚುಕ್ಕೆಗುರುತಿಲ್ಲದ ಪುಶ್ನೆ ಸಂಖ್ಯೆ 
2 ಸದಸ್ಯರಹೆಸರು 


3) ಉತ್ತರಿಸುವ ದಿನಾಂಕ 
4 ಉತ್ತರಿಸುವವರು 


10 (122) 
ಶ್ರೀ ಎಸ್‌.ಎಲ್‌. ಭೋಜೀಗೌಡ 
ಶಿಕ್ಷಕರ ಕ್ಲೇತು 

02-03-2020 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
ಸಜಿ'ವರು. " 


.ಸಂ. 


ಪ್ರತ್ತ 


ಉತರ ] 


ಮ್‌ 


ಅ) 


ಮಲೆನಾಡು ಜಿಲ್ಲೆಗಳಲ್ಲಿ ಆನೆಗಳ | ಹೌದು. 


ಹಾವಳಿ ಹೆಚ್ಚಾಗಿರುವ ವಿಚಾರ 


ಸರ್ಕಾರದ ಗಮನಕ್ಕೆ ಬಂದಿದೆಯೇ | ಮಲೆನಾಡು ಜಿಲ್ಲೆಗಳಲ್ಲಿ ಆನೆ ಹಾವಳಿ ತಡೆಗಟ್ಟುವ 
ಹಾಗಿದ್ಮಲ್ಲಿ, ಈ ಕುರಿತು ಸರ್ಕಾರ | ನಿಟ್ಟಿನಲ್ಲಿ ಇಲಾಖೆಯು ಈ ಕೆಳಗಿನ ಕ್ರಮಗಳನ್ನು 
ಕೈಗೊಂಡ ಕ್ರಮಗಳೇನು; | ಕೈಗೊಂಡಿರುತ್ತದೆ. 


(ಸಂಪೂರ್ಣ ವಿವರ ನೀಡುವುದು) 


» ಕಾಡುಪ್ರಾಣಿಗಳು ಅರಣ್ಯ ಪ್ರದೇಶದಂಚಿನಲ್ಲಿರುವ ಕೃಷಿ 


ಹಾಗೂ ಸಾರ್ವಜನಿಕರ ಸ್ಮಳಗಳಲ್ಲಿ ದಾಳಿ 


"" ಮಾಡುವುದನ್ನು ತಡೆಗಟ್ಟುವ ಸಲುವಾಗಿ ಸೂಕ್ಷ್ಮ 


ಪ್ರದೇಶಗಳ ಅರಣ್ಯದ ಅಂಚಿನಲ್ಲಿ ಕಾಡಾನೆ ನಿರೋಧಕ 
ಕಂದಕ ಮತ್ತು ಸೌರಶ್ತಿ ಬೇಲಿ ವನಿರ್ನ್ಮಿಸಿ 
ನಿರ್ವಹಿಸಲಾಗುತ್ತಿದೆ. | 
ಕಾಡಂಚಿನ ಸೂಕ್ಷ ಪ್ರದೇಶಗಳಲ್ಲಿ ಕಾಡಾನೆ 
ಹಾವಳಿಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು 
ಉಪಯೋಗಿತ ರೈಲ್ವೆ ' ಹಳಿಗಳನ್ನು ಬಳಸಿ ರೈಲ್ವೆ 


" ಬ್ಯಾರಿಕೇಡ್‌ ನಿರ್ಮಿಸುವ ಕಾಮಗಾರಿಯನ್ನು 


ಕೈಗೊಳ್ಳಲಾಗಿದೆ. 

ಅರಣ್ಯ ಪ್ರದೇಶಗಳಲ್ಲಿ ವನ್ಯ ಪ್ರಾಣಿಗಳಿಗೆ ವರ್ಷವಿಡೀ 
ಕುಡಿಯುವ ನೀರು ದೊರಕುವಂತೆ ಅರಣ್ಯದಲ್ಲಿರುವ 
ಕೆರೆಗಳ ಹೂಳು ತೆಗೆಯುವುದು, ಗಲ್ಲಿಪ್ಲಗ್‌, ಚೆಕ್‌ಡ್ಯಾಮ್‌, 
ನಾಲಾಬಂದ್‌, ಇತ್ಯಾದಿ ಕೆಲಸಗಳನ್ನು. 
ರಕ್ಲಿತಾರಣ್ಯಗಳಲ್ಲಿ ಕೈಗೊಳ್ಳಲಾಗುತ್ತಿದೆ. ಅಲ್ಲದೇ, 
ಬೋರ್‌ಬೆಲ್‌ಗಳನ್ನು ಕೊರೆದು ಸೋಲಾರ್‌ 
ಪಂ೦ಹ್‌ಗಳನ್ನು ಅಳವಡಿಸಿ ನೀರಿನ ಹೊಂಡಗಳನ್ನು 
ತುಂಬಲಾಗುತ್ತದೆ. 
ಕಾಡಾನೆಗಳ/ವನ್ಯಜೀವಿಗಳ ಹಾವಳಿ ಹೆಚ್ಚಾಗಿ 
ಕಂಡುಬರುವ ; ಸೂಕ್ಷ್ಮ ಪ್ರದೇಶಗಳಲ್ಲಿ 


" ಅವಶ್ಯಕತೆಗನುಗುಣವಾಗಿ Anti Depredation Camp 


ಗಳನ್ನು ರಚಿಸಿ, ಆನೆಗಳನ್ನು ಹಿಮ್ಮೆಟ್ಟಿಸುವ ಕಾರ್ಯ 
ಕೈಗೊಳ್ಳಲಾಗುತ್ತಿದೆ ಹಾಗೂ Rapid Response Teams 
(RRT)- ತಂಡಗಳನ್ನು ರಚಿಸಿ ವನ್ಯಜೀವಿಗಳ : ಹಾವಳಿ 
ನಿಯಂತಿಸಲಾಗುತ್ತಿದೆ. 

ಅರಣ್ಯ ಅಂಚಿನ ಗ್ರಾಮಗಳಲ್ಲಿ 'ರೈತರಿಗೆ ಶೇ. 50:50ರ 
ರಿಯಾಯಿತಿಯಲ್ಲಿ ಸೋಲಾರ್‌ ಬೇಲಿ ನಿರ್ಮಾಣವನ್ನು 
ಕೈಗೊಳ್ಳಲು ಅರಣ್ಯ ಇಲಾಖೆಯಿಂದ ಶೇ. 50 ರಷ್ಟು ಧನ 
ಸಹಾಯ ನೀಡಲಾಗುತ್ತಿದ್ದು, ಸದರಿ ಕಾರ್ಯಕ್ರಮವನ್ನು 
ಇನ್ನೂ ಹೆಚ್ಚಿನ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. 
ಕಾಡಾನೆ ಇರುವಿಕೆ: ಅವುಗಳ ಚಲನವಲನಗಳ ಬಗ್ಗೆ 
ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಮಾಹಿತಿ ನೀಡುವ 
SMS Alert System ಕಾರ್ಯನಿರ್ವಹಿಸುತ್ತದೆ. ' 


LL 


7% ಸಾರ್ವಜನಿಕರಿಗೆ ಉಪಟಳ ಸ್‌ಡುತಿಕುವ].. 


ಕಾಡಾನೆಗಳನ್ನು ಸೆರೆಹಿಡಿದು  ಸ್ಮಳಾ೦ತರ 
ಮಾಡಲಾಗಿರುತ್ತದೆ. p 

> ಆನೆಗಳಿಗೆ ರೇಡಿಯೋ ಕಾಲರ್‌ಗಳನ್ನು ಅಳವಡಿಸಿ 
ಅವುಗಳ ಚಲನ ವಲಸಗಳ ಬಗ್ಗೆ ನಿಗಾವಹಿಸಲಾಗುತ್ತಿದೆ. 


ಎಷ್ಟು ಬಾರಿ ಮಾನ್ಯ 


(ಸಂಪೂರ್ಣ 
ನೀಡುವುದು) 


ಅರಣ್ಯ 


ಸಚಿವರು ಸ್ಥಳ ಪರಿಶೀಲಿಸಿದ್ಧಾದೆ; 
ಯಾವ ಯಾವ ಭಾಗಗಳಿಗೆ ಮಾನ್ಯ 
ಸಚಿವರು ಭೇಟಿ ನೀಡಿದ್ದಾನೆ; 


ಮಾಹಿತಿ 


(ಈ) ಆನೆಗಳ ಹಾವಳಿ ವ್‌ ಮಲೆನಾಡು ಜಿಲ್ಲೆಗಳಲ್ಲಿ ಆನೆಗಳ ಹಾವಳಿ ತಡೆಗಟ್ಟುವ 
ಕುರಿತು ಅಧಿಕಾರಿಗಳೊಂದಿಗೆ 


ಕುರಿತು ಮಾನ್ಯ ಅರಣ್ಯ ಸಚಿವರು ಭೇಟಿ ನೀಡಿದ ಹಾಗೂ 
ಸಳ ಪರಿಶೀಲನೆ ಮಾಡಿದ ವಿವರ ಈ ಕೆಳಗಿನಂತಿದೆ. 


ಶಿವಮೊಗ್ಗ: ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕು 
ವ್ಯಾಪ್ತಿಯ ಆಗುಂಬೆ (ತಲ್ಲೂರು) ಮತ್ತು ಲಾಳೆಹಳ್ಳಿ ಗ್ರಾಮದ 
ಭಾಗಗಳಿಗೆ ದಿನಾಂಕ: 28-07-2017 ರಂದು ಭೇಟಿ ನೀಡಿ ಸ್ಥಳ 
ಪರಿಶೀಲನೆ ಮಾಡಿರುತ್ತಾರೆ. 


ಚಿಕೆಮಗಳೂರು: 2018-19ನೇ ಸಾಲಿನಲ್ಲಿ ಮೂಡಿಗೆರೆ 
ವಲಯ ವ್ಯಾಪ್ತಿಯಲ್ಲಿ ಕಾಡಾನೆ ದಾಳಿಗೊಳಗಾದ ಸ್ಮಳಗಳಿಗೆ 
ಅಂದಿನ ಅರಣ್ಯ ಸಚಿವರಾದ ಶ್ರೀ ಆರ್‌. ಶಂಕರ್‌ ಮತ್ತು 
ಶ್ರೀ ಸತೀಶ್‌ ಜಾರಕಿಹೊಳಿ ರವರು ಭೇಟಿ ನೀಡಿ ಆನೆ ಹಾವಳಿ 
ತಡೆಗಟ್ಟುವ ವಿಷಯದಲ್ಲಿ ಅಧಿಕಾರಿಗಳೊಂದಿಗೆ 
ಚರ್ಚಿಸಿರುತ್ತಾರೆ. 


ಹಾಸನಃ ದಿನಾಂಕಃ 27.02.2019ರಂದು ಅಂದಿನ ಸಚಿವರಾದ 
ಶ್ರೀ ಸತೀಶ್‌ ಜಾರಕಿಹೊಳಿ ರವರು ಸಕಲೇಶಪುರ ವಲಯಕ್ಕೆ 
ಭೇಟಿ ನೀಡಿ, ಕಾಡಾನೆಯಿಂದ ಹಾನಿಗೊಳಗಾದ ಕೆಲವು 
ಪ್ರದೇಶಗಳ ಸ್ಥಳ ಪರಿಶೀಲನೆ ಮಾಡಿರುತ್ತಾರೆ. 


ಇ) 


ನೀಡಿರುವ ಪರಿಹಾರವೆಷ್ಟು; 
ಈವರೆಗೂ ಬುಷ್ಣು ಕುಟುಂಬಗಳಿಗೆ 
ಪರಿಹಾರ ನೀಡಲಾಗಿದೆ; 
(ಸಂಪೂರ್ಣ ವಿವರ ನೀಡುವುದು) 


ಆನೆ ದಾಳಿಗೊಳಗಾದ | ಕಳೆದ ಎರಡು ವರ್ಷಗಳಲ್ಲಿ ಮಲೆನಾಡು ಜಿಲ್ಲೆಗಳಲ್ಲಿ ಆನೆ 


ಒಳಗೊಂಡಂತೆ ಇತರೆ ವನ್ಯಪ್ರಾಣಿಗಳ ಹಾವಳಿಯಿಂದ 
ಉಂಟಾದ ಪ್ರಾಣ ಹಾನಿ, ಬೆಳೆ ಹಾನಿ, ಸಾಕು ಪ್ರಾಣಿ ಹತ್ಯೆ 


ಮಾನವಗಾಯ, ಶಾಶ್ವತ ಅಂಗವಿಕಲತೆ ಹಾಗೂ ಆಸ್ತಿ ನಷ್ಟದ 
ವಿವರ ಮತ್ತು ಸದರಿ ಪ್ರಕರಣಗಳಲ್ಲಿ ನೀಡಲಾದ ಧಯಾತ 
ಧನದ ವಿವರಗಳು ಈ ಕೆಳಗಿನಂತಿದೆ:- 


(ರೂ. ಲಕ್ಷಗಳಲ್ಲಿ 
2019-20 
2017-18 2018-13 (ಅನವರಿ-2020 ರವರೆಗೆ) 


ಬೆಳೆಹಾನಿ 


ಪುಕರಣ [| ಹ್ರೂತ  ಸಕರಣ 1 ಮೂತ್ತೆ 
ಸೆಂ: ನ್‌ ಸಂಖ್ಯೆ x. 
1145 | 6347 264 60.60 


[ಸಾಕು ಪ್ರಾಣಿ ಹತ್ಯೆ 


ಹ 
y ವಿವರ Fe 
ಸಂಲಟೆ, 


ಮಾನವ ಪ್ರಾಣ ಹಾನಿ 


ಮಾನವ ಗಾಯ 


| 10.83 19 1.61 
09 [FE 1 


ಶಾಶ್ವತ 


ಅಂಗವಿಕಲತೆ - | } 
ಆಸ್ಲಿನಷ್ಟ § © 
ಒಟ್ಟಿ, 1318 118.07 


2. ಚಿಕ್ಕಮಗಳೂರು ಜಿಲ್ಲೆ: 


ರೂ. ಲಕ್ಷಗಳಲ್ಲಿ 
TT 2017-18 2018-19 ರ KW 
; (ಜನವರಿ-2020 
3 [ಯತ | 
1946 | 12223 | 861 
ಸಾಕು ಪ್ರಾಣಿ ಹತ್ಯೆ |_ 89 8.84 47 
ಮಾನವ ಪ್ರಾಣ ಹಾನಿ 1 5.00 3 
ಮಾನವ ಗಾಯ 10 105 9 
ಶಾಶ್ವತ - - | - 
ಅಂಗವಿಕಲತೆ 


et 


137.12 920 


(ರೂ. ಲಕ್ಷಗಳಲ್ಲಿ) 
2019-20 
(ಜನವರಿ-2020 ರವರೆಗೆ) 
ಪ್ರುಳೆರೆಣ 
ಮೊತ್ತ ಸಂ. 


2018-19 


} 
ಸಾಕು ಪ್ರಾಣಿ ಹತ್ಯೆ 486 


ಧಾಡಿವಿಂದ ನಾಡಿಗೆ ಆನೆಗಳು | 
ಬಾರದ ರೀತಿ ತಡೆಗಟ್ಟಲು ಯಾವ 
| ಕ್ರಮ ಕೈಗೊಳಲಾಗಿದೆ: ಎಲ್ಲೆಲ್ಲಿ 
ಕೈಗೊಳ್ಳಲಾಗಿದೆ ಹಾಗೂ ಇದಕ್ಕೆ 
"| ತಗುಲಿದ ವೆಚ್ಚ ಎಷ್ಟು; (ವಿವರ 
ಒದಗಿಸುವುದು) 


ಈ) 


ಮವನಾಡ ಇಪವಧಾಗಗಳನ್ಲಿ ಸಡಾನ ಹಾವಳಿಯನ್ನು |... * 


ತಡೆಗಟ್ಟಲು ಆನೆ ನಿರೋಧಕ . ಕಂದಕ, ಸೋಲಾರ್‌ | 
ತಂತಿಬೇಲಿ ನಿರ್ಮಾಣ, ಉಪಯೋಗಿತ ರೈಲು ಹಳಿ ತಡೆ ಬೇಲಿ 
ನಿರ್ಮಾಣ ಕಾಮಗಾರಿಗಳನ್ನು ಮಾಡಲಾಗಿದ್ದು, 
ಇನ್ನುಳಿದಂತೆ ನಾಡಿಗೆ ಬಂದ ಕಾಡಾನೆಗಳನ್ನು ಇಲಾಖಾ 
ಸಿಬಂದಿಗಳು ಸ್ಮಳೀಯರ ಸಹಕಾರದೊಂದಿಗೆ ಕಾಡಿಗೆ 
ಓಡಿಸುವ ಹಾಗೂ ಪಟಾಕಿ ಸಿಡಿಸಿ ಹಿಮ್ಮೆಟ್ಟಿಸುವ 
ಕಾರ್ಯಗಳನ್ನು ಕೈಗೊಳ್ಳಲಾಗಿರುತ್ತದೆ. ಈ ಸಂಬಂಧ 


ವಿಭಾಗವಾರು ಭರಿಸಿದ ವೆಚ್ಚದ ಬಿವರ ಈ ಕೆಳಗಿನಂತಿದೆ. 
4 (ರೂ. ಲಕ್ಷಗಳಲ್ಲಿ) 


ವಿಭಾಗ 2018-19 | 2019-20 


ಭದ್ರಾ ಹುಲಿ ಯೋಜನೆ | 


ಮ 204.18 
ಚಿಕ್ಕಮಗಳೂರು (ಪ್ರಾ) 4182 116.68 
ಕೊಪ್ಪ (ಪ್ರಾ) - | 5500 


3.73 "10.00 


18029 


ಶಿವಮೊಗ್ಗ (ಪ್ರಾ) 


ಶಿವಮೊಗ (ವಜಿಲ) 38131 


ಭದ್ರಾವತಿ (ಪ್ರಾ) 190.56 


6.00 
156.18 
867.34 
238.53 


424.81 
202.70 


ಸಾಗರ ಪ್ರಾ) 
ಹಾಸನ (ಪ್ರಾ) 
ಮಡಿಕೇರಿ (ಪ್ರಾ) 


ವಿರಾಜಪೇಟೆ (ಪಾ) 
ಮಡಿಕೇರಿ (ವಜಿಲ 
ನಾಗರಹೊಳೆ 


| 
| 
| 
Fl 


ನೀಡದೇ 


ಪರಿಹಾರ ಬಾಕಿ 
ಉಳಿದಿರುವ. ಕುಟುಂಬಗಳೆಷ್ಟು; 
ಪರಿಹಾರ ನೀಡುವಲ್ಲಿ 
ವಿಳಂಬವಾಗುತ್ತಿರಲು \ 
ಕಾರಣಗಳೇಮ; ಯಾವ 
ಕಾಲಮಿತಿಯಲ್ಲಿ ಉಳಿದ 
ಕುಟುಂಬಗಳಿಗೆ ಪರಿಹಾರ 
ನೀಡಲಾಗುವುದು? (ಸಂಪೂರ್ಣ 
ಮಾಹಿತಿ ನೀಡುವುದು) 


NN 
ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾಗುವ ಹಾನಿ 
ಪುಕರಣಗಳಿಗೆ ಸಂಬಂಧಿಸಿದಂತೆ ಇ-ಪರಿಹಾರದ ಮೂಲಕ್‌ 
ದಯಾತಕ ಧನ ಪಾವತಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 
ಅದರಂತೆ, ಮಲೆನಾಡು ಪ್ರದೇಶಗಳಾದ ಶಿವಮೊಗ್ಗ 
ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ 
ಇ-ಪರಿಹಾರದ ಮೂಲಕ ಈವರೆಗೆ 7072 ಅರ್ಜಿಗಳು 
ಸೀಕೃತವಾಗಿದ್ದು `ಈ ಪೈಕಿ 4048 . ಅರ್ಜಿಗಳನ್ನು 
ಇ-ಪರಿಹಾರದ ಮೂಲಕ ಇತ್ಯರ್ಥ ಪಡಿಸಲಾಗಿದೆ. ಇನ್ನು 
3024 ಅರ್ಜೀಗಳನ್ನು ಇ-ಪರಿಹಾರದ ಮೂಲಕ 
ಇತ್ಯರ್ಥಪಡಿಸಲು ಬಾಕ ಇರುತ್ತದೆ. ಬಾಕಿ ಇರುವ 
ಅರ್ಜಿಗಳನ್ನು ನಿಯಮಾಸುಸಾರ ಪರಿಶೀಲಿಸಿ ಅನುದಾನದ 
ಲಭ್ಯತೆಯ ಮೇರೆಗೆ ದಯಾತಕ ಧನವನ್ನು ಪಾವತಿಸಲು 
ಕ್ರಮಕ್ಕೆ ಗೊಳಲಾಗುತ್ತಿದೆ. 


ಸಂಖ್ಯೆ: ಅಪಜೀ 29 ಎಫ್‌ ಡಬ್ಬೂ ಎಲ್‌ 2020 


ಎಟಿ 
NN 
(ಆ ಸಿ೦ಗ್‌) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ಯ, ಸಚಿವರು 


